ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಪಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 


: 453 
; ಡಾ॥ ವೈ.ಎ. ನಾರಾಯಣಸ್ವಾಮಿ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು. 


ಸಂಖ್ಯೆ 


ಉತ್ತರಿಸುವ ದಿನಾಂಕ : 06-03-2020 
| ಪಕ್ನೆ ಉತ್ತರ 
ಅ) | ಚಿಂಗಳೂರು ನಗರದಲ್ಲಿ ಬಸ್‌ _ 
ಸಂಚಾರಕ್ಕೆ ನಿರ್ಮಿಸಲಾಗುತ್ತಿರುವ ಬೆಂಗಳೂರು | ನಗರದ ಸೆಂಟ್ರಲ್‌ ಸಿಲ್ಕ್‌ ಬೋರ್ಡ್‌ನಿಂದ ಟಿನ್‌ 
ಪ್ರ ತ್ಯೇ ಕ ಪಥ ಫ್ಯಾಕ್ಷರಿಯವರೆಗೆ ಬಸ್‌ ಆದ್ಯತಾ ಪಥವನ್ನು ಯಶಸ್ವಿಯಾಗಿ 
pe] 
ಯಶಸ್ವಿಯಾಗಿದೆಯೇ; ಹಾಗಿದ್ದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ವಿವರಗಳು ಈ ಕೆಳಕಂಡಂತಿದೆ. 
ವಿವರ ನೀಡುವುದು; ಬಸ್‌ ಆದ್ಯತಾ ಪಥದ ಅನುಷ್ಠಾನದ ಹಿಂದಿನ, ನಂತರದ ಮತ್ತು 
ವ್ಯತ್ಯಾಸದ ವಿವರ 
ಅಂಶಗಳು ಹಿಂದಿನ ನಂತರ ವ್ಯತ್ಯಾಸ 
ಕಾರ್ಯಾಚರಣೆಯಲ್ಲಿರುವ 837 837 00 
ಅನುಸೂಚಿಗಳ ಸಂಖ್ಯೆ 
7 ಸರಾಸರ ಪೈನಂದನ 
p N ೬ 3 
ಸಾರಿಗೆ ಆಾಯ |6170,012/- | 62,50,249/- | 80,237 
(ರೂ. ಗಳಲ್ಲಿ) | 
ಸರಾಸರಿ ದೈನಂದಿನ 88619 93345 3727 
ಪ್ರಯಾಣಿಕರ ಸಂಖ್ಯೆ 
ಪ್ರಯಾಣದ ಸಮಯ | 1:20:56 | 1:06:21 | 0:14:35 
ಆ) 


ರಾಜ್ಯದ ಇತರೆ ನಗರಗಳಲ್ಲಿಯೂ 
ಇಂತಹ ಪಥ ಮೀಸಲಿಡುವ 
ಪ್ರಸ್ತಾಪವಿದೆಯೇ; ಹಾಗಿದಲ್ಲಿ, 
ಅದರ ವಿವರ ನೀಡುವುದು? 


ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸುವ 
ಹಿನ್ನಲೆಯಲ್ಲಿ ಹೆಚ್ಚನ ಸಂಚಾರ ದಟ್ಟಣೆಯ 12 ಕಾರಿಡಾರ್‌ಗಳಲ್ಲಿ ಬಸ್‌ 
ಆದ್ಯತಾ ಫಥವನ್ನು 2ನೇ ಹಂತದಲ್ಲಿ ಅನುಷ್ಠಾನಗೊಳಿಸಲು 
ಯೋಜಿಸಲಾಗಿದೆ. 


ಹುಬ್ಬಳ್ಳಿ-ಧಾರವಾಡ ಮಧ್ಯೆ ಪ್ರತ್ಯೇಕ ಪಥ ನಿರ್ಮಿಸಿ ಬಿ.ಆರ್‌.ಟಿ.ಎಸ್‌. 
ಚಿಗರಿ ವಾಹನಗಳನ್ನು ಯಶಸ್ವಿಯಾಗಿ ಕಾರ್ಯಾಚರಿಸಲಾಗುತ್ತಿದೆ. 


ಉಳಿದಂತೆ ಇನ್ನಿತರ ನಗರಗಳಲ್ಲಿ ಇಂತಹ ಪಥ ನಿರ್ಮಿಸುವ ಪ್ರಸ್ತಾವನೆ 
ಇರುವುದಿಲ್ಲ. 


ಸಂಖ್ಯೆ: ಟಿಡಿ 43 ಟಿಸಿಕ್ಕೂ 2020 


ಯಿ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


